ಕರ್ನಾಟಿಕ 


ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು: 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


110 
ಶ್ರೀಎನ್‌.ರವಿಕುಮಾರ್‌ - 
(ವಿಧಾನ ಸಭೆಯಿಂದ ಚುನಾಯಿತ್ಮರಾದವರು) 
16.02.2022. ~ ,1 ಎ 
ಕಂದಾಯ ಸಚಿವರು ಸ್‌ R 


uy 


"ಪ್ರಶ್ನೆ 


| 


ರಾಜ್ಯದಲ್ಲಿ.ಒಟ್ಟು ಎಷ್ಟು ಗೋಮಾಳ 
ಜಾಗವು ಲಭ್ಯವಿದೆ;- (ಜಿಲ್ಲಾವಾರು 
ವಿಸೀರ್ಣದೊಂದಿಗೆ-: ಮಾಹಿತಿ 
ನೀಡುವುದು), * - 
ಗೋಮಾಳ ಸ್ಥಳವನ್ನು ಹಾವ ಯಾವ 
ಉದ್ದೇಶಗಳಿಗೆ ಬಳಕೆ ಮಾಡಲಾಗುತ್ತದೆ; 


ಗೋಮಾಳ ' ಸ್ಥಳವನ್ನು ಸಂಘ 
ಸಂಸ್ಥೆಗಳಿಗೆ ಮಂಜೂರು ಮಾಡಲು 
ಇರುವ ನಿಯಮಗಳೇನು; ಯಾವ 
ಯಾವ ಉದ್ದೇಶಗಳಿಗೆ ಗೋಮಾಳ 
ಜಾಗವನ್ನು " ಮಂಜೂರು 
ಮಾಡಬಹುದು; (ವಿವರ ನೀಡುವುದು) 


ವಿವರವನ್ನು ಅನುಬಂಧ-1ರಲ್ಲಿ ನೀಡಲಾಗಿಡೆ. ' 


ಜಮೀನು . ಜಾನುವಾರುಗಳು 

ಕಾಯ್ದಿರಿಸಲು ಇರುವ 
ಜಮಿೀೀನಾಗಿದ್ದು, ಸದರಿ ಜಮೀನನ್ನು ಯಾವುದೇ 
ಸಂಘ ಸಂಸ್ಥೆಗಳಿಗೆ ಮಂಜೂರು ಮಾಡಲು 
| ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. 


ಕರ್ನಾಟಕ ಭೂ ಕಂದಾಯ ನಿಯಮಗಳು, |. 
1966ರ ನಿಯಮ ೨974ರಡಿ ಈ ಕೆಳಕಂಡ 
ಉದ್ದೇಶಗಳಿಗೆ ಗೋಮಾಳ ಜಮೀನನ್ನು ಮಂಜೂರು 
ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 

1. ನಿವೇಶನ ರಹಿತ ವ್ಯಕ್ತಿಗೆ ಮನೆ ನಿವೇಶನಗಳ 
ಉದ್ದೇಶಕ್ಕಾಗಿ. 
. ಹ್ಯವಸಾಯದ 
ಅನುಸೂಚಿತ ಜಾತಿಗಳು : 
ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ. 

, ಅನಧಿಕೃತ 
ಸಕ್ರಮಗೊಳಿಸುಂಿಕೆಗೆ 

. ಗ್ರಾಮದ ನಿವಾಸಿಗಳ ಸ್ಮಶಾನಕ್ಕಾಗಿ. 

. ಸರ್ಕಾರದ ವಿವಿಧ ಉದ್ದೇಶಗಳಿಗಾಗಿ 
ಭೂಮಿಯನ್ನು ಮಂಜೂರು ಮಾಡುವುದು 
ಅಥವಾ ಕಾಯ್ಗಿರಿಸುವುದು ಅಂದರೆ, ಸರ್ಕಾರಿ 
ಶಾಲೆಗಳು, ಕಾಲೇಜುಗಳು, ವಸತಿ ಶಾಲೆಗಳು, 
ಹಾಸ್ಕೆಲ್‌ಗಳು, ಆಸ್ಪತ್ರೆಗಳು, ಅಂಗನವಾಡಿ, 
ಕರ್ನಾಟಿಕ ವಿದ್ಯುಚ್ಛಕ್ತಿ ಪ್ರಸರಣ ನಿಗಮ 
ನಿಯಮಿತದ ಉಪ ಸ್ಟೇಷನ್‌ಗಳು 
(ತೆ.ಪಿ.ಟಿ.ಸಿ. ಏಲ್‌) ಮತ್ತು ಕರ್ನಾಟಿಕ ರಾಜ್ಯ 
ರಸ್ತೆ ಸಾರಿಗೆ ನಿಗಮ (ೆ.ಎಸ್‌.ಆರ್‌.ಟಿ.ಸಿ ದ 


ಗೋಮಾಳ 
ಮೇಯುವುದಕ್ಕಾಗಿ 


ಉದ್ದೇಶಗಳಿಗಾಗಿ 
ಅನುಸೂಚಿತ 


ಸಾಗುವಳಿಯ 


ಕ್ರ. ಪ್ರಶ್ನೆ ಉತ್ತರ . 


ಈ) | ಕಳೆದ ಐದು ವರ್ಷಗಳಲ್ಲಿ `" ಯಾವ ವ | ಪವರಗಳನ್ನು ಅನುಬಂಧ: ರಲ್ಲ ನೀಡಲಾಗಿದೆ. 
ಯಾವ ಸಂಘ ಸಂಸ್ಥೆಗಳಿಗೆ "ಎಷ್ಟು: 


ಗೋಮಾಳ ಜಾಗವನ್ನು ಮಂಜೂರು | ' ಎ: ಹ, 
ಮಾಡಲಾಗಿದೆ; ಯಾವ ಉದ್ದೇಶಕ್ಕೆ SA ಗ 
_ ಮಂಜೂರು ಮಾಡಲಾಗಿದೆ? | 
[ಜಿಲ್ಲಾವಾರು ವಿವರ ನೀಡುವುದು NN _ ರ 
ಸಂಖ್ಯೆ: ಆರ್‌ಡಿ 09 ಎಲ್‌ಜಿಕ್ಯೂ 2022 (ಇ). , ನ 2 NS 
SS 
(ಆರ್‌.' ಅಶೋಕ). 


Boy ಸಚಿವರು ` 


ಅನುಬಂಧ-1 
ರಾಜ್ಯದಲ್ಲಿ ಒಟ್ಟು ಲಭ್ಯವಿರುವ ಗೋಮಾಳ ಜಮೀನಿನ ವಿಸ್ತೀರ್ಣ 


ಲಭ್ಯವಿರುವ ಒಟ್ಟು ಗೋಮಾಳ | 
ಜಮೀನಿನ ವಿಸ್ತೀರ್ಣ 


ಪಾಗಾರ ನಗರ 107-15.00 


ಜಿಲ್ಲೆ 


ಹು 


(a 
p28 
0 


p] 
Ft 
[A 
[3 


ಸಾವ 
ಬಳ್ಳಾರಿ 43-39.00 
ನ 
ಪಾ 


K 


ನನ್ನಾ ನಾನಾ 
೧ ದಾವಣಗೆರೆ 136160-13.00 


&) 5 3 
4) 
4% 
44 
ಷೆ 


ಗದಗ 1704-29.00 
15323-00.00 


ಹಾವೇ "16488-2409 
52505-20.00 

1150-55.00 

i 178338-03.08 
21763-39.00 


21 96652-24.00 


22 144568-26.00 
23 [ರಾಯಚೂರು 7617.00.00 
ರಾಮನಗರ 25387-12.00 


25 ವ 158351-00.00 


ತುಮಕೂರು 163206-18.00 
27 ಉತ್ತರ ಕನ್ನಡ(ಕಾರವಾರ) - 1984-3311 


3823-52.05 


g 
w 
ee 


17 


Il 
ರುಷ 
Fy 


ತ 
| 8 
“9 

& 


20 


() 


KT 
AE 
8 


[ey 
೨ 


29 [ವಿಜಯಪುರ 
30 ಯಾದಗಿರಿ ಬ 
ವಿಜಯನಗರ | 


[2 
[- 


31 


1939672-21.09| 


ನ ಅನುಬಂಧ-2  :. ಇ ಸ, 


ಕಳೆದ ಐದು ವರ್ಷಗಳಲ್ಲಿ ಸಂಘ ಸ ಸಂಸ್ಥೆ ಸ್ಥಗಳಗೆ ಮಂಜೂರು ಮಾಡಿರುವ ಗೋಮಾಳ ಜಮೀನುಗಳ ಜಿಲ್ಲಾವಾರು 


ಬೆಂಗಳೂರು ನಗರ `ಜಿಲೆ:- ಹ ನ 


1. 


ಇವರಿಗ್ಗ ಮಂಜೂರು ಮಾಡಲಾಗಿದೆ. 


ವಿವರಗಳು KR , 


ಬೆಂಗಳೂರು ನಗರ ಜಿಲ್ಲೆ, ಯಲಹಂಕ ತಾಲ್ಲೂಕು. ಜಾಲಾ ಹೋಬಳಿ ಬಾಗಲೂರು ಗ್ರಾಮದ 
ಸ.ನಂ. 1 ರಲ್ಲಿ 0-02 ಗುಂಟೆ ಜಮೀನನ್ನು ಸೈವ ಸೇವಾ ಸಹಕಾರಿ ಸಂಘ ಬಾಗಲೂರು 
ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲ್ಲೂಕು. ಸಿಂಗನಾಯಕನಹಳ್ಳಿ ಗ್ರಾಮದ 'ಸುನಂ. 11ರಲ್ಲಿ 
8- 37ರಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇವರಿಗೆ ಶೈಕ್ಷಣಿಕ "ಉದ್ದೇಶಕ್ಕೆ ಜಮೀನನ್ನು 
ಮಂಜೂರು ಮಾಡಲಾಗಿದೆ 

ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲ್ಲೂಕು, ಹೆಸರಘಟ್ಟ ಹೋಬಳಿ ಇಟಿಗಲ್‌ಪುರ ಗ್ರಾಮದ 
ಸನಂ. 50 ರಲ್ಲಿ 3-38 ಎ/ಗುಂ ಜಮೀನನ್ನು ಕರ್ನಾಟಕ ರಾಜ್ಯಪಾಲರ ಸಚಿವಾಲಯ ನೌಕರರ 
ಗೃಹ ನಿರ್ಮಾಣ ಸಂಘ ಇವರಿಗೆ ಮಂಜೂರು ಮಾಡಲಾಗಿದೆ. 

ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ತಾಲ್ಲೂಕು, ಯಶವಂತಪುರ ಹೋಬಳಿ ಕೆರೆಗುಡ್ಡಹಳ್ಳಿ 


ಗ್ರಾಮದ ಸ.ನಂ. 8 ರಲ್ಲಿ 4 ಎ/ಗುಂ ಜಮೀನನ್ನು ಮಂಜೂರು” ಮಾಡಲಾಗಿದೆ. 


ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಕುಂಬಳಿಗೋಡು 
ಗ್ರಾಮದ ಸ.ನಂ. 182ರಲ್ಲಿ 9 ಎಕರೆ ಜಮೀನನ್ನು ಪ ಪಂಚಶೀಲಾ ಜಿಲ್ಫೇರ್‌ ಅಸೋಸಿಯೇಷನ್‌ ಗ್‌ 
ಇವರಿಗೆ ಮಂಜೂರು ಮಾಡಲಾಗಿದೆ. . 

ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಕಂಬೀಪುರ 
ಗ್ರಾಮದ ಸ.ನಂ. 43ರಲ್ಲಿ 35-00 ಆದಿಚುಂಚನಗಿರಿ ಟಸ ಟಸ್ಟ್‌ ಇವರಿಗೆ ಮಂಜೂರು ಮಾಡಲಾಗಿದೆ. 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲ್ಲೂಕು. ಬೇಗೂರು, ಹೋಬಳಿ, ಎಳ್ಳೇನಹಳ್ಳಿ 
ಗ್ರಾಮದ ಸ.ನಂ. 49ರಲ್ಲಿ 8-32 ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಇವರಿಗೆ ಮಂಜೂರು 
ಮಾಡಲಾಗಿದೆ. 


1. 


2. 


. ಜೆಂಗಳೂರು ಗ್ರಾಮಾಂತರ ಜಿಲ್ಲೆ:- 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೋಬಳಿ, ಬೊಮ್ಮವಾದ ಗ್ರಾಮದ ಸ.ನಂ.36 ರಲ್ಲಿ 
2-17 ಎಕರೆ/ಗು ಜಮೀನನ್ನು ಶ್ರೀ ಗುರುಗುಂಡ ಬಸ್ಯಾ ವಿದ್ಯಾ ಸಂಸ್ಥೆ ಇವರಿಗೆ ಮಂಜೂರು 
ಮಾಡಲಾಗಿದೆ. 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾ: ದೇವನಹಳ್ಳಿ ಗ್ರಾಮದ ಸ.ನಂ.157 ರಲ್ಲಿ 1 
ಎಕರೆ/ಗು ಜಮೀನನ್ನು ಶ್ರೀ ಒಕ್ಕಲಿಗರ, ಸಮುದಾಯ ಭವನ ಇವರಿಗೆ ಮಂಜೂರು ಮಾಡಲಾಗಿದೆ. 


3. ಬೆಂಗಳೂರು ಗ್ರಾಮಾಂತರ ಜಿಲ್ಲ ದೇವನಹಳ್ಳಿ .ತಾ: ಬೀರಸಂದ್ರ ಗ್ರಾಮದ ಸ.ನಂ.॥1 ರಲ್ಲಿ 10 


ಗುಂಟೆ ಜಮೀನನ್ನು ನಾಕ ರಾಜ್ಯ ಕಂದಾಯ ಇಲಾಖೆ, ನಾಶಂ ಸಂಪ್‌ ಇವರಿಗೆ ಮಂಜೂರು 
Pe key ಯನ [ ಹ ಗ್‌ —- ~ 
ಮಾಡಲಾಗಿದೆ. " _ 


4. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ a ತಾ: ಬೀರಸಂದ್ರ ಗ್ರಾಮದ ಸ.ನಂ. 1 ರಲ್ಲಿ 10 


ಎಲೆ. ಜಮೀನನ್ನು ೀನನಾಟರ: ರಜ 
ಮಾಡಲಾಗಿದೆ. 


A Tee 


5._ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲಾಕು ` ' ಬೈಡರಹಳ್ಲಿ ಗ್ರಾಮದ ಸನಂ. 9 


"ರಲ್ಲಿ 1-05 ಎ/ಗುಂಟೆ ಜಮೀನನ್ನು ಕುರುಬರ ಸರಿಘ ಇವರಿಗೆ ಮಂಜೂರು ಮಾಡಲಾಗಿದೆ. 
6. ಬೆರಿಗಳೂರು' ಗ್ರಾಮಾರತರಜಲ್ಲೆ' ನೆವಮರಗರ' ಪಠ್ಷಾಠ' `ಹರಚಗರ ಗ್ರಮದ್‌ ಸನಂ. 7 
'75 ರಲ್ಲಿ 10 ಎ/ಗುಂಟಿ ಜಮೀನನ್ನು ಶ್ರೀ “ಸಿದ್ದಲಿಂಗಸ್ಥಾಮಿಗಳು. ಸಿದ್ಧಗಂಗ ಮಠ' ತುಮಕೂರು 


ಇವರಿಗೆ ಮಂಜೂರು ಮಾಡಲಾಗಿದೆ. ್ಲ ೩ 


7. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲಾಕು ದಿಡ್ಲೇರಿ ಗ್ರಾಮದ ಸನಂ. 23 ರಲ್ಲಿ 


"2 ಎ/ಗುಂಟೆ ಜಮೀನನ್ನು ಗುರುದೇವಾ ಸೇವಾ ಸಂಸ್ಕೆರು - : ಸಮಾಧಾನ ಆಶ್ರಮ ಇವರಿಗೆ 
` ಮಂಜೂರು' ಮಾಡಲಾಗಿದೆ. 


8. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ" ತಾಲ್ಲಾಕು ಹಂಚಿಪುರ ಗ್ರಾಮದ ಸನಂ. 124 


ರಾಮನಗರ. ಜಿಲ್ಲೆ. 


1. 


ರಲ್ಲಿ 12 ಎ/ಗುಂಟೆ ಜಮೀನನ್ನು ಶ್ರೀ `ಆದಿಟುಂಚನಗಿರೆ `ಮಹಾ ಸಂಸ್ಥಾನ ಮಠ ಇವರಿಗೆ 
ಮಂಜೂರು ಮಾಡಲಾಗಿದೆ. ಮ Ws 


ರಾಮನಗರ ಜಿಲ್ಲೆ ಕನಕಪುರ ತಾಲ್ಲೂಕು ಹಾರೋಬೆಲೆ ಗ್ರಾಮದಲ್ಲಿ 10 ಎಕರೆ ಜಮೀನನ್ನು 
ಹಾರೋಬೆಲೆ ಕಪಾಲ ಬೆಟ್ಟ ಅಭಿವೃದ್ಧಿ ಟ್ರಸ್ಟ್‌ ಇವರಿಗೆ ಮಂಜೂರು ಮಾಡಲಾಗಿದೆ. 

ರಾಮನಗರ ಜಿಲ್ಲೆ" ಮಾಗಡಿ” ತಾಲ್ಲೂಕು ಇಲ್ಲಿ 6-25 ಎ/ಗುಂ ಜಮೀನನ್ನು ಕರ್ನಾಟ ಪ್ರದೇಶ 
ಸುಳುಬರ; ಸಂಘ, ಬೆಂಗಳೂರು ಇವರಿಗೆ ಮಂಜೂರು ಮಾಡಲಾಗಿದೆ 


ಕೋಲಾರ ಜೆಲ್ಲೆ:- ' - 


J. 


ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು ಕಸಬಾ ಹೋಬಳಿ ಪಾಪರಾಜನಹಳ್ಳಿ ಗ್ರಾಮದ ಸ.ನಂ. .48 
ರಲ್ಲಿ 3 ಎಕರೆ ಜಮೀನನ್ನು ಆದಿಮ ಸ ಸಾಂಸ್ಕೃತಿಕ ಕೇಂದ್ರ ಕೋಲಾರ ರವರಿಗೆ ಸಾಂಸ್ಕೃಶಿ ತಿ ಚಟುವಟಿಕೆ 


"ನಡೆಸಲು" ಮಂಜೂರು ಮಾಡಲಾಗಿದೆ. ' > 


ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು ಹುತ್ತೂರು ಹೋಬಳಿ ಹೊಳಲಿ ಗ್ರಾಮದ ಸ.ನಂ. 

ರಲ್ಲಿ 16 ಎಕರೆ ಜಮೀನನ್ನು ಕರ್ನಾಟಕ ರಾಜ್ಯ ಕಿನೆಟ್‌ ಅಸೋಸಿಯೇಷನ್‌, ಬಂಿಗಳೂರು ಸ 
ಮಂಜೂರು NE y * 

ಕೋಲಾರ ಜಿಲ್ಲೆ, ಕೆ.ಜಿ.ಎಫ್‌ ತಾಲ್ಲೂಕು ರಾಬರ್ಟ್‌ ಸನ್‌ಪೇಟಿ ಹೋಬಳಿ i ಗ್ರಾಮದ 
ಸ.ನಂ. 5 ರಲ್ಲಿ 2 ಎಕರೆ ಜಮೀನನ್ನು ಮಿನಿ ಪವರ್‌ ಲೂಮ್‌ ಪಾರ್ಕ್‌ ಸ್ಥಾಪಿಸಲು ಮೇ: ಪವರ್‌ 
ಲೂಮ್‌ ಪಾರ್ಕ್‌ ಪ್ರೈಲಿ ಇವರಿಗೆ ಮಂಜೂರು ಮಾಡಲಾಗಿದೆ. ; 


ಸರ್ಕಾರಿ ನೌಕರರ ಸಂಘ ಇವರಿಗೆ' ಮಂಜೂರು 


ದಕ್ಷಿಣ ನ್ನಡ ಜಿಕ 


1 ಎಕ್ಸಪರ್ಟ್‌  ಎಹಿಕೀಷನ್‌ ಮತ್ತು ಚಾರಿಟಬಲ್‌ (ರ), ಮಂಗಳೂರು ಇವರಿಗ -ಮಂಗಳೂರು 
ತಾಲ್ಲೂಕು ಅರಕುಳ ಗ್ರಾಮದ ಸ.ನಂ. 73ರಲ್ಲಿ 2-75 ಎಕರೆ/ಸೆಂ. ಜಮೀನು ಮಂಜೂರು 
ಮಾಡಲಾಗಿದೆ. ಗ್‌ 


ಬೆಳಗಾವಿ ಜಿಲ್ಲೆ | 


1. ಬೆಳಗಾವಿ ಜಿಲ್ಲೆ, .ಬೆಳಗಾವಿ ತಾಲ್ಲೂಕು. ಸಾವಗಾಂವ. ಗ್ರಾಮದ ಸನಂ. 225ಗರಲ್ಲಿ 2 ಎಕರೆ 
ಜಮೀನನ್ನು ಕಂಠೀರವ ಕೇಸರಿ ರತನ ಮಠಪತಿ ಸ್ಪೋರ್ಟ್‌ ಮತ್ತು ಎಜುಕೇಷನ್‌ ಸೊಸೈಟಿ ಇವರಿಗೆ 
ಅಂತರ ರಾಷ್ಟ್ರೀಯ ಕುಸ್ತಿ ಶಾಲೆ ಪ್ರಾರಂಭಿಸಲು ಮಂಜೂರು ಮಾಡಲಾಗಿದೆ. 

2. ಬೆಳಗಾವಿ ಜಿಲ್ಲೆ, ಬೆಳಗಾವಿ ತಾಲ್ಲೂಕು, ಪೀರನವಾಡಿ ಸ:ನಂ.21 ರಲ್ಲಿ 10 ಗುಂಟೆ 'ಜಮೀನನ್ನು 
ಕರ್ನಾಟಕ ಪ್ರದೇಶ ಕುರಬರ ಸಂಫೆ, ಬೆಂಗಳೂರು ಇವರಿಗೆ ಸಮುದಾಯ ಭವನ ನಿರ್ಮಾಣಕ್ಕಾಗಿ 

_ ಮಂಜೂರು ಮಾಡಲಾಗಿದೆ, , 

3,. ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ, ತಾಲ್ಲೂಕು, ಸದಲಗಾ ಗ್ರಾಮದ ಸನಂ. 787/ಅಗರಲ್ಲಿ. 2-05 
ಎಕರೆ/ಗುಂಟೆ ಜಮೀನನ್ನು ಬುದ್ಧ- -ಅಂಬೇಡ್ಕರ್‌ ಸಮಿತಿ (೦) ಸದಲಗಾ ಇವರಿಗೆ ಲುಂಬಿನಿ ಬುದ್ಧ 
ವಿಹಾರ ಹಾಗೂ ಸುಮುದಾಯ ಭವನ ನಿರ್ಮಾಣಕ್ಕೆ ಮಂಜೂರು ಮಾಡಲಾಗಿದೆ. 


ವಿಜಯಪುರ ಜಿಲ್ಲೆ:- 


1. ವಿಜಯಪುರ ಜಿಲ್ಲೆ. ತಿಕೋಟ ತಾಲ್ಲೂಕು. ನವರಸಪುರ ಗ್ರಾಮದ ಸ.ನಂ. 62ರಲ್ಲಿ 5 ಎಕರೆ 
ಜಮೀನನ್ನು ಶ್ರೀ ಸಿದ್ಧಲಿಂಗೇಶ್ವರ ಎದ್ಯಾ ಅಬಿವ ದ್ಧಿ ಟಸ ಟ್ರಸ್ಟ್‌ ಇವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ 
ಮಂಜೂರು "ಮಾಡಲಾಗಿದೆ. WN 


ಬಾಗಲಕೋಟಿ ಜಿಲೆ- - ಗಿ ಮ 


1 ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲ್ಲೂಕಿನಲ್ಲಿ 5 ಎಕರೆ ಜಮೀನನ್ನು ಪರಿವರ್ತನ ಸಾಮಾಜಿಕ 
ಸಂಘ (ರಿ). ಮುದೋಳ ಇವರಿಗೆ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಮಂಜೂರು 
ಮಾಡಲಾಗಿದೆ. 


ಹಾವೇರಿ ಜಿಲ್ಲೆ:- 


1 ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲ್ಲೂಕಿನಲ್ಲಿ 3 ಎಕರೆ ಜಮೀನನ್ನು ಶ್ರೀ ಬೀರೇಶ್ವರ ಪಂಚ ಸಮಿತಿ ಬ್ಯಾಡಗಿ 
ಇವರಿಗೆ ಕನಕ ಸಮುದಾಯ ಭವನ ನಿರ್ಮಾಣದ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆ. 


4. ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು ಕಸಬಾ ಹೋಬಳಿ ಕುಂಬಾಪುರ “ಗ್ರಾಮದ,..ಸ.ನಂ, 
422ರಲ್ಲಿ 1-08 ಎಕರೆ/ಗು ಜಮೀನನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆ ಮಂಜೂರು 
ಮಾಡಲಾಗಿದೆ: ನ ನ 


ಶಿವಮೊಗ ಜಿಲೆ: - 


1. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲ್ಲೂಕು ಕಸಬಾ ಹೋಬಳಿ, ಕಳೂರು ಗ್ರಾಮದ ಸ.ನಂ.209.ರಲ್ಲಿ 
3-00 ಎಕರೆ ಗೋಮಾಳ ಜಮೀನನ್ನು ದೀವರ ವಿದ್ಯಾವರ್ದಕ ಸಂಘ (ರಿ) ಹೊಸನಗರ ಇವರಿಗೆ 
ಸಮುದಾಯ "ಭವನ ಹಾಗೂ ಹಿಂದುಳಿದ ಸಮುದಾಯ" ಮಕ್ಕಳ ಕಾಲೇಜು ಕಿಡಾಂಗಣ ನಿರ್ಮಾಣ 
ಉದ್ದೇಶಕ್ಕಾಗಿ 'ಮಂಜೂರು: ಮಾಡಲಾಗಿರುತ್ತದೆ: ರ 


ವಿಜಯನಗರ ಜಿಲ್ಲೆ- . 


1. ವಿಜಯನಗರ ಜಿಲ್ಲೆ: ಹಗರಿಬೊಮ್ಮನಹಳ್ಳಿ ' ತಾಲೂಕಿನ ' ವರಲಹಳ್ಳಿ ಗ್ರಾಮದ" ಸರ್ವೆ "ನಂ. 39 
ವಿಸ್ತೀರ್ಣ 9-88 ಎಕರೆ ಜಮೀನು ಸದಸ್ಯ ಕಾರ್ಯದರ್ಶಿಗಳು. ಜಿಲ್ಲಾ ಪ್ರಾಣಿ 'ದಯಾ ಸಂಘ 


ಹಾಗೂ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ವೈದ್ಯಕೀಯ ಸೇವಾ ಇಲಾಖೆ ' ವಿಜಯನಗರ 


ಜೆಲ್ಲೆ ಇವರಿಗೆ ಮಂಜೂರು ಮಾಡಲಾಗಿದೆ. - | " 7 


ಕಲಬುರಗಿ ಜಿಲ್ಲೆ; 


1 ಕಲಬುರಗಿ ತಾಲೂಕಿನ ಶರಣಸಿರಸಗಿ ಗ್ರಾಮದ ಸ.ನಂ.' 243 ರಲ್ಲಿ 07.00 ಎಕರೆ ಜಮೀನನ್ನು 


ಶೈಕ್ಷಣಿಕ ಉದ್ದೇಶಕ್ಕಾಗಿ ' ರಾಷ್ಟ್ರೋಸ್ಸಾ ಸ್ಥಾನ ಪರಿಷತ್ತ ಬೆಂಗಳೂರು ಇವರಿಗೆ ಸರಕಾರದಿಂದ ಮಂಜೂರಾತಿ 
ಮಾಡಲಾಗಿದೆ 1? 
2 ಕಲಬುರಗಿ ತಾಲೂಕಿನ ಕುಸನೂರು ಗ್ರಾಮದ ಸ.ನಂ. 881 ವಿಸ್ತೀರ್ಣ 19.00 ಎಕರೆ' ಜಮೀನು 
ಪಾಲಿ ಸಂಸ್ಕತ ಮತ್ತು ತುಲನಾತ್ಮಕ ತತ್ವ ಶಾಸ್ತ ಟ್ರಸ್ಟ ರವರಿಗೆ ಸರಕಾರದಿಂದ್ದ ಮಂಜೂರಾತಿ 
K) - ೬ ವ ಮೆ pe) Co 
ಮಾಡಲಾಗಿದೆ. 
ಮಂಡ್ಯ ಜೆಲ್ಲೆ: 


1. ಅಧ್ಯಕ್ಷರು, ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್‌ ಇವರಿಗೆ 20 ಎಕರೆ ಜಮೀನನ್ನು ಗಾಂಧಿ ಗ್ರಾಮ ಹಾಗೂ 
ಶಿಕ್ಷಣದ ಉದ್ದೇಶಕ್ಕಾಗಿ ಮಂಜೂರು ಮಾಡಲಾಗಿದೆ. . 

2. ಅಧ್ಯಕ್ಷರು, ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್‌ (ಈ). ನಾಗಮಂಗಲ ಇವರಿಗೆ 25- 2 ಎಗುಂ 
ಜಮೀನನ್ನು ಮಂಜೂರು ಮಾಡಲಾಗಿದೆ. - - 


ಚಾಮರಾಜನಗರ ಜಿಲೆ:- 


1. ಇಂಟರ್‌ನ್ಯಾಷನಲ್‌ ಬುದ್ಧಿಸ್ಟ್‌ ಮಾಂಕ್‌ ಚಾರಿಟೇಬಲ್‌ ಟ್ರಸ್ಟ್‌ ಇವರಿಗೆ ನಳಂದ ವಿಶ್ವ ವಿದ್ಯಾಲಯ 
ಸ್ಥಾಪನೆಗಾಗಿ 25 ಎಕರೆ ಜಮೀನ ನನ್ನು ಮಂಜೂರು ಮಾಡಲಾಗಿದೆ. 


